ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೋವಿಡ್‌ ನಿಯಂತ್ರಣಕ್ಕಾಗಿ ಸರ್ಕಾರ ತರಿಸಿದ ಪಿ.ಪಿ.ಇ. ಕಿಟ್‌ಗಳ ಕುರಿತು 


ಶ್ರೀ ಹೆಚ್‌. ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


840 (875) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌ ನಿಯಂತ್ರಣಕ್ಕಾಗಿ ಪಿ.ಪಿ.ಇ. ಕಿಟ್‌ ಗಳನ್ನು ಎಲ್ಲಿಂದ ತರಿಸಲಾಗಿದೆ; (ಸೂಕ್ತ ಅಂಕಿ 
ಅಂಶಗಳೊಂದಿಗೆ ಮಾಹಿತಿ ನೀಡುವುದು) 


(ಆ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರದ ಕೋವಿಡ್‌ ನಿಯಂತ್ರಣ ಕೇಂದ್ರಕ್ಕೆ ಎಷ್ಟು 
ಪಿ.ಪಿ.ಇ. ಕಿಟ್‌ಗಳು ಹಾಗೂ ಉಳಿದ ಆಸ್ಪತ್ರೆಗಳಿಗೆ ಎಷ್ಟು ಹಂಚಿಕೆಯಾಗಿವೆ; (ಸಂಪೂರ್ಣ ಮಾಹಿತಿ 
ನೀಡುವುದು) 


(ಇ) ಸರ್ಕಾರ ವಿತರಣೆ ಮಾಡಿದ ಪಿ.ಪಿ.ಇ. ಕಿಟ್‌ಗಳನ್ನೇ ಖಾಸಗಿ ಆಸ್ಪತ್ರೆಗಳು ಹೆಚ್ಚು ದರದಲ್ಲಿ ಕೋವಿಡ್‌ 
ರೋಗಿಗಳ ಸೇವೆಗೆ ಬಳಕೆ ಮಾಡಿಕೂಂಡಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; ಬಂದಿದ್ದರೆ, ಈ ಬಗ್ಗೆ 
ಹನು ಕ್ರಮ ಕೈಗೊಳ್ಳಲಾಗಿದೆ; 


(ಈ) ಈವರೆಗೆ ಬಳಕೆಯಾದ ಪಿ.ಪಿ.ಇ. ಕಿಟ್‌ ಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಸರ್ಕಾರ 
ಬಹಿರಂಗ ಪಡಿಸುವುದೇ? (ಜಿಲ್ಲಾವಾರು ಮಾಹಿತಿ ನೀಡುವುದು) 


